ಕರ್ನಾಟಕ ವಿಧಾನ ಪರಿಷತು 


ಉತ್ತರಿಸುವವರು 


ಬೆಂಗಳೂರು ನಗರದ ನೀಲಸಂದ್ರ ಸರ್ವೆ ನಂ 
79ರಲ್ಲಿ ಇರುವ ಒಟ್ಟು ಜಾಗ ಎಷ್ಟು; 
ಪ್ರಸ್ತುತ ಈ ಜಾಗದ ಪಹಣಿ ಯಾರ 
ಹೆಸರಿನಲ್ಲಿದೆ; 


ಬೆಂಗಳೂರು ನಗರದ ಬೊಮ್ಮನಹಳ್ಳಿ 
ಸರ್ಮೇನಂ 39ರಲ್ಲಿ ಇರುವ ಒಟ್ಟು ಜಾಗ 
ಎಷ್ಟು; ಈ ಜಾಗದ ಖಾತೆ/ಪಹಣಿಯಲ್ಲಿ 
ಯಾರ ಹೆಸರಿದೆ; ಪ್ರಸ್ತುತ ಈ ಜಾಗ ಯಾರ 
ವಶದಲ್ಲಿದೆ; 

ಬೆಂಗಳೂರು ನಗರ ಎಸ್‌, ಕರಿಯಪ್ಪ 
ರಸ್ತೆಯಲ್ಲಿರುವ ಸರ್ಮೇ,ನಂ75/2 ರಲ್ಲಿರುವ 
ಒಟ್ಟು ಜಾಗ ಎಷ್ಟು; ಈ ಜಾಗ ಯಾರ 
ಹೆಸರಿನಲ್ಲಿದೆ; ಈ ಜಾಗದಖಾತೆ/ 
ಪಹಣಿಯಲ್ಲಿ ಯಾರ ಹೆಸರಿನಲ್ಲಿದೆ; ಪ್ರಸ್ತುತ 
ಈ ಜಾಗ ಯಾರ ವಶದಲ್ಲಿದೆ; 

ಬೆಂಗಳೂರು ನಗರ ಜಿಲ್ಲೆಯ ಬೇಗೂರು 
ಗ್ರಾಮದ ಸರ್ಮೇ.ನಂ 73 ರಲ್ಲಿರುವ ಒಟ್ಟು 
ಜಾಗ ಎಷ್ಟು; ಈ ಜಾಗ ಯಾರ 
ಹೆಸರಿನಲ್ಲಿದೆ; ಈ ಜಾಗದಖಾತೆ/ 
ಪಹಣಿಯಲ್ಲಿ ಯಾರ ಹೆಸರಿದೆ; ಪ್ರಸ್ತುತ ಈ 
ಜಾಗ ಯಾರ ವಶದಲ್ಲಿದೆ; 


ಸಾಗಾ 


ನೀಲಸಂದ್ರ ಸರ್ಮೆನಂ 79 ಆಕಾರ್‌ ಬಂದಿನಂತೆ ಮೂಲತಃ ಒಟ್ಟು 
15 ಎಕರೆ 12 ಗುಂಟೆ ಸರ್ಕಾರಿ 'ಬಿ' ಖರಾಬಿನಲ್ಲಿ ದಾಖಲಾಗಿದ್ದು, 
ನಂತರ ಪೋಡಿಯಾದಂತೆ ಹೊಸ ಸರ್ಮೇ ನಂ:119ರಲ್ಲಿ 3ಎ 8ಗು 
ಹಾಗೂ ಸ,ನಂ:120ರಲ್ಲಿ 39ಗು ಎಂದು ದುರಸ್ಥಿಯಾಗಿ ರಿ 
ಸ,ನಂ.79ರಲ್ಲಿ 11ಎ 5ಗು ಜಮೀನು ಉಳಿದಿದ್ದು, ಸರ್ಕಾರಿ 'ಬಿ' 
ಖರಾಬಿನಲ್ಲಿ ದಾಖಲಾಗಿರುತ್ತದೆ. 

ಬೊಮ್ಮನಹಳ್ಳಿ ಸರ್ವೆ ನಂ.39ರಲ್ಲಿ ಒಟ್ಟು ವಿಸ್ತೀರ್ಣ 2-15 
ಎ/ಗು ಇದ್ದು 0-01 'ಅ' ಖರಾಬು ಜಾತ 2-14ಎ/ಗು ವಿಸ್ತೀರ್ಣದ 
ಪಹಣಿ ಕಾಲಂ 9ರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 
ಹೆಸರಿನಲ್ಲಿರುತ್ತದೆ. 


ಉತ್ತರಹಳ್ಳಿ ಹೋಬಳಿ, ಸಾರಕ್ಕಿ ಗ್ರಾಮದ ಎಸ್‌.ಕರಿಯಪ್ಪ 
ರಸ್ತೆಯಲ್ಲಿರುವ ಸ.ನಂ.75/2ರಲ್ಲಿ 2-22ಎ/ಗು ವಿಸ್ತೀರ್ಣವು 
ಬನಶಂಕರಮ್ಮ ದೇವಸ್ಥಾನದ ಹೆಸರಿನಲ್ಲಿರುತ್ತದೆ. 


ಬೇಗೂರು ಗ್ರಾಮದ ಸರ್ಮೇ ನಂ.73ರಲ್ಲಿ ಒಟ್ಟು ವಿಸ್ತೀರ್ಣ 8- 
35ಎ/ಗು ಇದ್ದು, 0-02 'ಅ' ಖರಾಬು ಜಾತ 8-33ಎ/ಗು 
ವಿಸ್ತೀರ್ಣದ ಪಹಣಿ ಕಾಲಂ 9ರಲ್ಲಿ ಬೆಂಗಳೂರು ಸಿಟಿ ಕಾಶಿ 


ವಿಶ್ವೇಶ್ವರ ದೇವರ ಹೆಸರಿನಲ್ಲಿರುತ್ತದೆ. 


a Se NS AR 


ಕೋರಮಂಗಲ ಗ್ರಾಮದ ಸ.ನಂ.36ರಲ್ಲಿ ಒಟ್ಟು “ವಿಸ್ತೀರ್ಣ 83-30 ಎ/ಗು 
ಇದ್ದು ಸರ್ಕಾರಿ ಕೆರೆ ಅಂಗಳ 00-0೦ ಇದ್ದು, ಕೆ.ಎಸ್‌.ಆರ್‌.ಟಿ.ಸಿ (ನಗರಸಾರಿಗೆ) 
5-00ಎ/ಗು ಈ ಜಾಗ ಎನ್‌.ಡಿ.ಆರ್‌.ಐ ಸರ್ಕಾರಿ ಒತ್ತುವರಿ 48-29 ಎ।ಗು 
ಕೊಳಗೇರಿ ನಿವೇಶನಗಳು ಖಾಸಗಿ ಒತ್ತುವರಿ 33-21ಎ/ಗು ಈ ಜಾಗ ಎನ್‌.ಡಿ.ಆರ್‌.ಐ 


ಬೆಂಗಳೂರು ನಗರ ಜಿಲ್ಲೆಯ 
ಕೋರಮಂಗಲ ಗ್ರಾಮದ ಸರ್ವೇ ನಂ 36 


ರಲ್ಲಿರುವ ಒಟ್ಟು ಜಾಗ ಎಷ್ಟು; ಈ ಜಾಗ 


ಯಾರ ಹೆಸರಿನಲ್ಲಿದೆ; ಈ ಜಾಗದ 
ಖಾತೆ/ ಪಹಣಿಯಲ್ಲಿ ಯಾರ ಹೆಸರಿದೆ; 
ಪ್ರಸ್ತುತ ಈ ಜಾಗ ಯಾರ ವಶದಲ್ಲಿದೆ; 
(ವಿವರ ನೀಡುವುದು) 


ಕೊಳಗೇರಿ ನಿವೇಶನಗಳು ಕೆ.ಎಸ್‌.ಆರ್‌.ಟಿ.ಸಿ ನಗರ ಸಾರಿಗೆ ಮತ್ತು ಕೊಳಚೆ 
ನಿರ್ಮೂಲನಾ ಮಂಡಳಿರವರ ವಶದಲ್ಲಿದ್ದು, ಈ ಪ್ರದೇಶವು ಅಭಿವೃದ್ಧಿ 
ಹೊಂದಿರುವ ಪ್ರದೇಶವಾಗಿದ್ದು, ಬಿ.ಬಿ.ಎಂ.ಪಿ ಕೋರಮಂಗಲ ವಲಯರವರ 
ವಶದಲ್ಲಿರುತ್ತದೆ. 


ಕಂಇ 272 ಎಂಆರ್‌ಆರ್‌ 2021 (, Cu ಸ 
(ಆರ್‌. ಅಶೋಕ) 


ಕಂದಾಯ ಸಚಿವರು 


